ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1076(1144) 

ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬಮಣಿ ಎಂ.ಪಿ(ಸ್ಥಳಿಯ ಸಂಸ್ಥೆಗಳ 
ಕ್ಷೇತ) 

ಉತ್ತರಿಸಬೇಕಾದ ದಿನಾಂಕ 17.03.2020 

ಉತ್ತರಿಸುವವರು ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮೆ 
ಸಚಿವರು 

ಪ್ರಕ್ನೆಗಳು ಉತ್ತರೆ 


ಮನೆಗಳನ್ನು: ಕಟ್ಟಲು 
ನಗರಸಭೆಯಲ್ಲಿ ಪರವಾನಿಗೆ 
ಪಡೆಯಲು ಇರುವ 
ಮಾನದಂಡಗಳೇನು; 
ಅರ್ಜಿಯನ್ನು ಸಲ್ಲಿಸಿದ ಎಷ್ಟು 
ದಿನಗಳಲ್ಲಿ ಪರವಾನಿಗೆ 


ಸಗಕಥವ್ಯಹಕ್ತ 


ನಾಗರೀಕರು/ಆರ್ಕಿಟೆಕ್ಸಗಳು ಮನೆಗಳನ್ನು ಕಟ್ಟಲು Land and Building Plan 
Approval System (LBPAS)Ioತ್ರಾಂಶದಲ್ಲಿ ಆನ್‌ಲೈನ್‌ ಮೂಲಕ ಕಟ್ಟಡ 
ಪರವಾನಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ದು, ಅರ್ಜಿಯೊಂದಿಗೆ ಕಟ್ಟಡ ಉಪವಿಧಿ ಮತ್ತು 
ವಲಯವಾರು ನಿಯಮಾವಳಿ ಪ್ರಕಾರ ರಚಿಸಲಾದ ಕಟ್ಟಡ ನಕ್ಷೆ, ಮಾಲೀಕತ್ವ 
ಪುರಾವೆಯ ದಾಖಲೆ, ನಮೂನೆ-3. ಅಂದಾಜು ಪಟ್ಟಿ, ಗುರುತಿನ ಚೀಟಿ, ಮತ್ತು 
ಲೇಔಟ್‌ ನಕ್ಷೆ ದಾಖಲೆಗಳನ್ನು ಆನ್‌ಲೈನ್‌ ಮೂಲಕ ಸಲ್ಲಿಸಬೇಕಿರುತ್ತದೆ. ತಂತ್ರಾಂಶವು 
ಕಟ್ಟಹ ಉಪವಿಧಿ ಮತ್ತು ವಲಯವಾರು ನಿಯಮಾವಳಿ ಪ್ರಕಾರ ಕಟ್ಟಡ ನಕ್ಷೆಯನ್ನು 


ಪತ್ರವನ್ನು ನೀಡಲಾಗುವುದು: | ಸ್ವಯ್ತಂಜಾಲಿತವಾಗಿ ಪರಿಶೀಲಿಸಿ ವರದಿಯನ್ನು ನೀಡಲಿದ್ದು ಸಕಾಲ 
ಅಧಿನಿಯಮದಡಿ ಕಟ್ಟಡ ಪರವಾನಿಗೆಯನ್ನು ನೀಡಲು 30 ದಿನಗಳನ್ನು 
ನಿಗಧಿಪಡಿಸಲಾಗಿರುತ್ತದೆ. 

ಇದರೆ ನಗರ್‌ ಮತ್ತು ಗ್ರಾಮಾಂತರ ಯೋಜನಾ `ನಿರ್ನೇಶನಾಲಯವು `'ಟಂಡರ್‌ ಪ್ರಾಯ 

ಕಾರ್ಯವಿಧಾನಗಳೇನು; ಮೂಲಕ Land and Building Plan Approval System (LBPAS) 


ಆನ್‌ಲೈನ್‌ ಅರ್ಜಿಗಳನ್ನು 
ಸಲ್ಲಿಸಲು ಆಗುತ್ತಿರುವ 
ತೊಂದರೆಗಳ ಬಗ್ಗೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ 
ಸರ್ಕಾರತೆಗೆದುಕೊಂಡ 
ಕ್ರಮಗಳೇನು; (ವಿವರ 
ನೀಡುವುದು) 


ತಂತ್ರಾಂಶವನ್ನು]DSiಸಂಸ್ಥೆಯಿಂದ ಆಭಿವೃದ್ಧಿ ಪಡಿಸಿರುತ್ತದೆ.ದಿ:08-02-2018 ಮತ್ತು 
ದಿ:02-12-2019ರ ಅವಧಿಯಲ್ಲಿ LBPAS ತಂತ್ರಾಂಶವನ್ನು ವಿವಿಧ ಹಂತಗಳಲ್ಲಿ 
ರಾಜ್ಯದ ಎಲ್ಲಾ 276 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಿ, LBPAS 
ತಂತ್ರಾಂಶದ ಮೂಲಕವೇ ಕಟ್ಟಡ ಪರವಾನಿಗೆ ಪ್ರಕ್ರಿಯೆಯನ್ನು ನಿರ್ವಹಿಸಲು ರಾಜ್ಯದ 
ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪೌರಾಡಳಿತ ನಿರ್ದೇಶನಾಲಯವು 
ಸೂಚಿಸಿರುತ್ತದೆ. 


ಇತ್ತೀಚೆಗೆ ' ತಂತ್ರಾಂಶವನ್ನು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ 
ವಿಸ್ತರಿಸಿರುವುದರಿಂದ ತಂತ್ರಾಂಶದಲ್ಲಿ ಬರುತ್ತಿರುವ ಕೆಲವೊಂದು ತಾಂತ್ರಿಕ 
ದೋಷಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ತಿಳಿಸುತ್ತಿದ್ದು, ಸದರಿ ದೋಷಗಳನ್ನು 


ನಿವಾರಣೆ ಮಾಡಲುಗIDSi ಸಂಸ್ಥೆಗೆ ಸೂಚಿಸಲಾಗುತ್ತಿದೆ. 


-2- 


DSi ಸಂಸ್ಥೆಯು ನಗರ ಸ್ಥಳೀಯ ಸಂಸ್ಥೆಗಳು ತಂತ್ರಾಂಶಕ್ಕೆ ಸಂಬಂಧಪಟ್ಟ 
ದೂರುಗಳನ್ನು 'ದಾಖಲಿಸಲು ಆನ್‌ಲೈನ್‌ "ವ್ಯವಸ್ಥೆಯನ್ನು ಕಲ್ಪಿಸಿರುತ್ತದೆ ಮತ್ತು 
ಕರ್ನಾಟಕ ಮುನಿಸಿಪಲ್‌ ಡೇಟಾ ಸೊಸೈಟಿಯಲ್ಲಿ Support Desk®ನ್ನು 
ಸ್ಥಾಪಿಸಿರುತ್ತದೆ. ಇದುವರೆಗೆ ದಾಖಲಾದ 13254 ದೂರುಗಳಲ್ಲಿ 13061 
ದೂರುಗಳನ್ನು ನಿವಾರಣೆ ಮಾಡಲಾಗಿದ್ದು, 193 ದೂರುಗಳನ್ನು ನಿವಾರಣೆ 
ಮಾಡಬೇಕಿರುತ್ತದೆ. 


2019-20ನೇ ಸಾಲಿನಲ್ಲಿ 
ಕೊಡಗು ಜಿಲ್ಲೆ ಮಡಿಕೇರಿ 
ನಗರಸಭೆ ವತಿಯಿಂದ 


ಇಲ್ಲಿಯವರೆವಿಗೂ ನೀಡಿರುವ 


ಕಟ್ಟಡ ಪರವಾನಿಗೆಗಳ ಸಂಖ್ಯೆ 
ಎಷ್ಟು ಅವುಗಳನ್ನು ಎಷ್ಟು 


ದಿನಗಳಲ್ಲಿ ನೀಡಲಾಗಿದೆ? 


2019-20ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿ ನಗರಸಭೆಯು LBPAS 
ತಂತ್ರಾಂಶದ ಮೂಲಕ 


* 58 ಕಟ್ಟಡ ಪರವಾನಿಗೆ ಕೋರಿ ಅರ್ಜಿಗಳನ್ನು ಸ್ಟೀಕರಿಸಲಾಗಿರುತ್ತದೆ. 


* 9 ಕಟ್ಟಡ ಪರವಾನಿಗೆಗಳನ್ನು ನೀಡಲಾಗಿರುತ್ತದೆ (ತಾಂತ್ರಿಕ ಸಮಸ್ಯೆ ಕೈಯಿಂದ 2 
ಪರವಾನಿಗೆಗಳನ್ನು ನೀಡಲು 2 ತಿಂಗಳುಗಳನ್ನು ತೆಗೆದುಕೊಂಡಿದ್ದು. ಉಳಿದ 
7 ಕಟ್ಟಡ ಪರವಾನಿಗೆಗಳನ್ನು ಒಂದು ತಿಂಗಳೊಳಗೆ ನೀಡಲಾಗಿರುತ್ತದೆ). 


*' 10 ಅರ್ಜಿಗಳಿಗೆ ಆನ್‌ಲೈನ್‌ ಮೂಲಕ ಹೆಚ್ಚಿನ ಮಾಹಿತಿ ಕೋರಿ ಹಿಂಬರಹ 


(ವಿಷರ ನೀಡುವುದು) ssbiois 
* 39 ಅರ್ಜಿಗಳು ನಗರಸಭೆಯ ವಿವಿಧ ಅಧಿಕಾರಿ/ಸಿಬ್ಬಂದಿಗಳ ಹಂತದಲ್ಲಿ 
ನಿರ್ವಹಣೆಗೆ ಬಾಕಿ ಉಳಿದಿರುತ್ತವೆ. 
ಸಂಖ್ಯೆ ನಅಇ48 ಜಿಇಎಲ್‌ 2020 J 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವರು 


